ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1343(1626) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: 2019ರ ವಿವಿಧ ಹುದ್ದೆಗಳ ನೇಮಕಾತಿಯ ಬಗ್ಗೆ 


(ಅ) ಕರ್ನಾಟಿಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ (ೆ.ಪಿ.ಟೆ.ಸಿ. ಎಲ್‌) ಮಂಡಳಿಯು 
2019ರಲ್ಲಿ ಖಾಲಿಯಿದ್ದ AED, ಸAE, JE, JPA, JA ಸೇರಿದಂತೆ ಒಟ್ಟಿ 3646 ಹುದ್ದೆಗಳಿಗೆ 
ಅಧಿಸೂಚನೆ ಹೊರಡಿಸಿ 2 ವರ್ಷಗಳೇ ಕಳೆದರೂ ನೇಮಕಾತಿ ಪ್ರಕ್ರಿಯೆ ನಡೆಸದಿರಲು 
ಕಾರಣವೇನು; 


(ಆ) ಪ್ರಸುತ ಈ ನೇಮಕಾತಿಯ ಹಂತದ ಬಗ್ಗೆ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು 
ನೀಡಲಾಗಿದೆಯೇ; ನೀಡಿದ್ದಲ್ಲಿ, ಯಾವಾಗ ಮಾಹಿತಿ ನೀಡಲಾಗಿದೆ; 


(ಇ) ಈ ಹುದ್ದೆಗಳಿಗೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು 
ಸಲ್ಲಿಸಿದ್ದಾರೆ; (ವಿವರ ನೀಡುವುದು) 


(ಈ) ಈ ಅರ್ಜಿ ಸಲ್ಲಿಕೆಗಳಿಂದ ಕೆ.ಪಿ.ಓಿ.ಸಿ.ಎಲ್‌ ಗೆ ಸಂಗ್ರಹವಾದ ಒಟ್ಟಿ ಅರ್ಜಿಯ ಶುಲ್ಕದ 
ಮೊತ್ತವೆಷ್ಟು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಉ) ಒಂದು ವೇಳೆ ಅಧಿಸೂಚನೆ ರದ್ದಾಗಿದ್ದರೆ, ಅರ್ಜಿ ಸಲ್ಲಿಸಿದ (ಶುಲ್ಕ ಭರಿಸಿದ) 
ಅರ್ಜಿದಾರರಿಗೆ ಶುಲ್ಮ ಹಿಂದಿರುಗಿಸಲಾಗಿದೆಯೇ? 


